of. 


ಜಿ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1812 

ಶ್ರೀ ಹೆಚ್‌.ಎಂ. ರೇವಣ್ಣ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
24.03.2020 

ಮಾನ್ಯ ಪೌರಾಡಳಿತ, ತೋಟಗಾರಿಕೆ ಮತ್ತು 
ರೇಷ್ಮೆ ಸಚಿವರು 


| 


ಉತ್ತರ 


ರಾಜ್ಯದಲ್ಲಿ ನರ ನರನ್ಯಾ 
ಪಂಚಾಯಿತಿಗಳಿಗೆ ಈಗಾಗಲೇ 
ಚುನಾವಣೆ ನಡೆದು 4 ತಿರಿಗಳು 
ಕಳೆದಿದ್ದರೂ ಸಹ ಅಧ್ಯಕ್ಷರು ಹಾಗೂ 
ಉಪಾಧ್ಯಕ್ಷರುಗಳ ಹುದ್ದೆಗಳಿಗೆ 
ಮೀಸಲಾತಿ ಪ್ರಕಟಿಸದೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಪ್ರಕಟಿಸದೇ ಇರುವುದಕ್ಕೆ 
ಕಾರಣಗಳೇನು; (ಸಂಪೂರ್ಣ ಮಾಹಿತಿ 


ಆ) 


ನೀಡುವುದು) 
ಮೀಸಲಾತಿ ಪ್ರಕಟಿಸಡೇ 
ಇರುವುದರಿಂದ ನಗರಸಭೆ/ ಪುರಸಭೆ; 
ಪಟ್ಟಣ ಪಂಚಾಯಿತಿಗಳಲ್ಲಿ ಚುನಾಯಿತ 
ರಾದ ಜನಪ್ರತಿನಿಧಿಗಳ ಹಕ್ಕನ್ನು 
ಮೊಟಕುಗೊಳಿಸಿದಂತಾಗುವುದಿಲ್ಲವೇ; 


ರಾಜ್ಯದ ಸಗನಸಥ ಪರಪ ಮತ್ತು ಪಟ್ಟಣ 
ಪಂಚಾಯಿತಿಗಳ 9ನೇ ಅವಧಿಗೆ ಅಧ್ಯಕ್ಷರು ಮತ್ತು 
ಉಪಾಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿಯನ್ನು 
ಸಂಖ್ಯೆೇನಅಇ 82 ಎಂಎಲ್‌ಆರ್‌ 2018(1)(2)(3), 
ದಿನಾ೦ಕಃ03.09.2018ರಲ್ಲಿ ನಿಗದಿಪಡಿಸಿ ಅಧಿಸೂಚನೆ 
ಹೊರಡಿಸಲಾಗಿತ್ತು. ಈ ಮೀಸಲಾತಿ 
ಅಧಿಸೂಚನೆಗಳನ್ನು ಮಾನ್ಯ ಉಚ್ಛ ನ್ಯಾಯಾಲಯ, 
ಬೆಂಗಳೂರು/ ಧಾರವಾಡ/ಕಲಬುರ್ಗಿ ಇಲ್ಲಿ 
ಪ್ರಶ್ನಿಸಿದ್ದು, ಧಾರವಾಡ ಪೀಠವು ರಿಟ್‌ ಅರ್ಜಿ 
ಸಂಖ್ಯೆ$105750-754/2018 ಹಾಗೂ ಇತರೇ 
ಪ್ರಕರಣಗಳಲ್ಲಿ ದಿನಾಂಕಃ: ' 10.09.2018ರಂದು 
ತಡೆಯಾಜ್ಞೆ ನೀಡಲಾಗಿತ್ತು. 


ಮುಂದುವರೆದು, ಮಾನ್ಯ ಉಚ್ಛ 
ನ್ಯಾಯಾಲಯ, ಬೆಂಗಳೂರು ಇಲ್ಲಿ ದಾಖಲಾಗಿದ್ದ. 
ರಿಟ್‌. ಅರ್ಜಿ ಸಂಖ್ಯೆ47171/2018 ಲ ಇತರೇ 
ಪ್ರಕರಣಗಳಲ್ಲಿ ನ್ಯಾಯಾಲಯವು. ದಿನಾಂಕಃ 
18.01.2019ರಂದು ' ನೀಡಲಾದ ತೀರ್ಪಿನಲ್ಲಿ ರಿಟ್‌ 
ಅರ್ಜಿಯನ್ನು ವಜಾಗೊಳಿಸಿರುತ್ತದೆ. ಸದರಿ ತೀರ್ಪನ್ನು. 
ಪ್ರಶ್ನಿಸಿ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅಪೀಲು 
ಸಂಖ್ಯೆೇ157-176/2019 ಆ/ಳ ಇತರೇ ಪ್ರಕರಣಗಳನ್ನು 
ದಾಖಲಿಸಿದ್ದು, ಸದರಿ ಪ್ರಕರಣವು :ಅಂತಿಮವಾಗಿ 


ನೆನಾಂಕ 3 071.209ರಂಡದು ವಿಚಾರಣೆಗೆ ಬಂದು 
ಸರ್ಕಾರದ ಪರ ಹಾಜರಾದ ಅಡ್ಡೊಕೇಟ್‌ 
ಜನರಲ್‌ರವರು ದಿನಾಂಕಃ 03.09.2018ರಂದು 
ಹೊರಡಿಸಲಾದ ಅಧಿಸೂಚನೆಗಳನ್ನು ಹಿಂಪಡೆದು 
ಹೊಸದಾಗಿ ಮಾರ್ಗಸೂಚಿಗಳನ್ನು ಅನುಸರಿಸಿ ಒಂದು 
ತಿಂಗಳೊಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ 
ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ 
ಹೊರಡಿಸಲಾಗುವುದೆಂದು ಹೇಳಿಕೆಯನ್ನು ಸಲ್ಲಿಸಿದ್ದು, 
ಈ : ಹೇಳಿಕೆಯನ್ನು ಪರಿಗಣಿಸಿ ಮಾನ್ಯ ಉಚ್ಛ 
ನ್ಯಾಯಾಲಯವು ಪ್ರಕರಣವನ್ನು ವಿಲೇವಾರಿ 
ಮಾಡಿರುತ್ತದೆ. 

ರಿಟ್‌ ಅಪೀಲು ಸಂಖ್ಯೆಃ157-176/2019 c/w 
ಇತರೇ ಪ್ರಕರಣಗಳಲ್ಲಿ ದಿನಾ೦ಕಃ07.11.2019ರಂದು 
ಮಾನ್ಯ ನ್ಯಾಯಾಲಯವು ಅಡ್ಕೊಕೇಟ್‌ 
ಜನರಲ್‌ರವರ ಹೇಳಿಕೆಯನ್ನು ಪರಿಗಣಿಸಿ 
ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಆ ಪ್ರಕಾರ 
ದಿನಾಂಕಃ03.09.2018ರ ಅಧಿಸೂಚನೆಯನ್ನು 
ದಿನಾಂಕಃ 06.02.2020ರಂದು ಹಿಂಪಡೆಯಲಾಗಿದೆ. 

ಈ ಮಧ್ಯೆ ಮಾನ್ಯ ಉಚ್ಛ ನ್ಯಾಯಾಲಯ, 
ಬೆಂಗಳೂರು ಇಲ್ಲಿ ದಾಖಲಾಗಿದ್ದ ರಿಟ್‌ ಅರ್ಜಿ 
ಸಂಖ್ಯೆ2356/2020ರ ಪ್ರಕರಣದಲ್ಲಿ ಅರ್ಜಿದಾರರು 
ದಿನಾಂಕ403.09.2018ರ ಅಧಿಸೂಚನೆಯನ್ವಯ 
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ" ಸ್ಥಾನಗಳಿಗೆ ಚುನಾವಣೆ 
ನಡೆಸಲು ನಿರ್ದೇಶನ ನೀಡುವಂತೆ ನ್ಯಾಯಾಲಯ 
ದಲ್ಲಿ ದಾವೆ ಹೂಡಿರುತ್ತಾರೆ. | 

ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು 
ದಿನಾಂಕಃ26.02.2020ರಂದು ವಿಚಾರಣೆ ನಡೆಸಿ, 
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ 
ಮಾರ್ಗಸೂಚಿಗಳನ್ನು ಅನುಸರಿಸಿ ಹೊಸದಾಗಿ 
ಮೀಸಲಾತಿ ' ಅಧಿಸೂಚನೆಗಳನ್ನು ಹೊರಡಿಸಲು 
ಕೈಗೊಂಡಿರುವ ಕ್ರಮದ ಬಗ್ಗೆ ದಾಖಲೆಗಳನ್ನು ಮಾನ್ಯ 
ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ, ಅಲ್ಲಿಯವರೆಗೆ 
ಮೀಸಲಾತಿ ಅಧಿಸೂಚನೆಗಳನ್ನು ಹೊರಡಿಸ 
ಬಾರದೆಂದು ನ್ಯಾಯಾಲಯವು ನಿರ್ದೇಶನ ನೀಡಿ, 


']ದಿನಾಂಕಾ 10.03.2020ಕ್ಕ ಮುಂದೊಡಿತ್ತು 
ಪ್ರಕರಣವು ದಿನಾಂಕಃ 10.03.2020ರಂದು 
ವಿಚಾರಣೆಗೆ ಬಂದು ವಿಚಾರಣೆ ನಡೆಸಿದ 
ನ್ಯಾಯಾಲಯವು ಮೀಸಲಾತಿ ಅಧಿಸೂಚನೆಗಳನ್ನು 
ಹೊರಡಿಸಲು ನಿರ್ದೇಶನ ನೀಡಿ ಪ್ರಕರಣವನ್ನು 
ಇತ್ಯರ್ಥಗೊಳಿಸಿರುತ್ತದೆ. 


ಇ) 


ಹಾಗಿದ್ದ ಇದ್ದರ ಗಾ 
ಉಪಾಧ್ಯಕ್ಷರುಗಳ ಹುದ್ದೆಗಳಿಗೆ 
ಮೀಸಲಾತಿಯನ್ನು .ಎಷ್ಟು ದಿನಗಳಲ್ಲಿ 
ಪ್ರಕಟಿಸಲಾಗುವುದು 9 


ಸರ್ಕಾರದ `ಅಧಿಸೊಚನೆ ಸಂಖ್ಯೆ ನಅಇ 3 
ಎ೦ಎಲ್‌ಆರ್‌ 20190123), ದಿನಾಂಕ 
11.03.2020ರಲ್ಲಿ 58 ನಗರಸಭೆ, 117 ಪುರಸಭೆ 
ಮತ್ತು 93 ಪಟ್ಟಣ ಪಂಚಾಯತಿಗಳಿಗೆ (9ನೇ 
ಅವಧಿಗೆ) ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ 
ಮೀಸಲಾತಿ ನಿಗದಿಪಡಿಸಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಲಾಗಿದೆ. ಸದರಿ ಅಧಿಸೂಚನೆಗಳನ್ನು ರಾಜ್ಯ 
ಉಚ್ಛ ನ್ಯಾಯಾಲಯ, ಬೆಂಗಳೂರು ಇಲ್ಲಿ ರಿಟ್‌ 
ಅರ್ಜಿ ಸಂಖ್ಯೆ 5999/2020 c/w ಇತರೇ 
ಪ್ರಕರಣಗಳನ್ನು ದಾಖಲಿಸಿ ಪ್ರಶ್ನಿಸಿದ್ದು, ಮಾಷ್ಟ 
ನ್ಯಾಯಾಲಯವು ದಿನಾಂಕ 17.03.2020ರಂದು 
ವಿಚಾರಣೆ ನಡೆಸಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ 


ಸ್ಥಾನಗಳನ್ನು ಮುಂದಿನ ಆದೇಶದವರೆಗೆ ಭರ್ತಿ 


ಮಾಡದಂತೆ ಪ್ರತಿವಾದಿಗಳಿಗೆ ನಿರ್ದೇಶನ ನೀಡಿ 
ಪ್ರಕರಣವನ್ನು ದಿನಾಂಕ 01.04.2020ಕ್ಕಿ 
ಮುಂದೂಡಿರುತ್ತದೆ. 


ಸಂಖ್ಯೆ: ನಅಇ 21 ಎಲ್‌ಸಿಕ್ಕ್ಯೂ 2020 


(ನಾರಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ 
ಮತ್ತು ರೇಷ್ಮೆ:ಸಚಿವರು 


